File No. FD/140/ELQ/2021-EXCISE-FINANCE DEPT.SEC (Computer No. 640249) 


‘£ 2 (Attachment : LC 1160.pdf) 


ಕರ್ನಾಟಕ ವಿಧಾನ ಪರಿಷತು 


pe ವಾ 


ಚುಕ್ಕೆ ಗುರುತಿಲ್ಲದ ಪ್ರಶ್ನೆ ಸಂಖ್ಯೆ [1160 
ಮಾನ್ಯ ಸದಸ್ಯರ ಹೆಸರು ಶ್ರೀ ಮರಿತಿಬ್ದೇಗೌಡ (ಶಿಕ್ಷಕರ ಕ್ಷೇತ್ರ) 
ಉತ್ತರಿಸಬೇಕಾದ ದಿನಾಂಕ 23-12-2021 
ಉತ್ತರಿಸಬೇಕಾದವರು | ಅಬಕಾರಿ ಸಚಿವರು 
L ಃ ಮ ಖಃ 
ಪ್ರಶ್ನೆ | ಉತ್ತರ 


ಕೆ.ಎಸ್‌.ಬಿ.ಸಿ.ಎಲ್‌ ಘಟಕದಲ್ಲಿ ಕಾರ್ಯನಿರ್ವಹಿಸಲು | ಕೆ.ಎಸ್‌.ಬಿ.ಸಿ.ಎಲ್‌ ಘಟಕಗಳಲ್ಲಿ ಅಬಕಾರಿ ಉಪ 
ಅಬಕಾರಿ ಸಬ್‌ಇನ್ಸ್‌ಪೆಕ್ಷರ್‌ ಖಾಯಂ ಹುದ್ದೆಗಳು | ನಿರೀಕ್ಷಕರ ಹು ಹುದ್ದೆಗಳು ಮಂಜೂರಾಗಿರುವುದಿಲ್ಲ. 
ಮಂಜೂರಾಗದಿರುವುದು ಸರ್ಕಾರದ ಗಮನಕ್ಕೆ | 

ಬಂದಿದೆಯೇ: 


ಸದರಿಯವರು ಘಟಕಗಳಲ್ಲಿ ಕೇವಲ ಒಂದು ಗಂಟೆ ಕೆ.ಎಸ್‌ ಬಿ.ಸಿ.ಎಲ್‌ ಡಿಪೋಗಳಲ್ಲಿ ಅಬಕಾರಿ. ಉಪ 
ಮಾತ್ರ ಕಾರ್ಯನಿರ್ವಹಿಸುತ್ತಿರುವುದರಿಂದ | ನಿರೀಕ್ಷಕರನ್ನು ನಿಯೋಜಿಸಿರುವುದಿಲ್ಲ. 
ಸನ್ನ ದುದಾರರಿಗೆ ಬಹಳ ಅನಾನುಕೂಲವಾಗಿರುವುದು 
ಸರ್ಕಾರದ ಗಮನಕ್ಕೆ ಬೂವಿಜಟಯಿಲ 


ಸದರಿಯವರು ವಲಯ ಹಾಗೂ ಘಟಕಗಳಲ್ಲಿಯೂ ಉದ್ಭವಿಸುವುದಿಲ್ಲ 
ಎರಡು ಕಡೆ ಕಾರ್ಯನಿರ್ವಹಿಸಲು ಕಷ್ಟ 
ಸಾಧ್ಯವಾಗುತ್ತಿರುವುದು ಸರ್ಕಾರದ ಗಮನಕ್ಕೆ | 


ಬಂದಿದೆಯೇ; 

ಹಾಗಿದ್ದಲ್ಲಿ, ಸದರಿ ಸಮಸ್ಯೆಯನ್ನು ಪರಿಹರಿಸುವ | ರಾಜ್ಯದಲ್ಲಿ ಒಟ್ಟು 69 ಕೆ ಎಸ್‌ ಬಿ ಸಿಎಲ್‌ 
ಸಲುವಾಗಿ ಕೆ.ಎಸ್‌.ಬಿ.ಸಿ.ಎಲ್‌ ಘಟಕದಲ್ಲಿ | ಡಿಪೋಗಳು ಕಾರ್ಯನಿರ್ವಹಿಸುತ್ತಿದ್ದು 18 
ಕಾರ್ಯನಿರ್ವಹಿಸಲು ಖಾಯಂ ಅಬಕಾರಿ | ಡಿಪೋಗಳಿಗೆ ಅಬಕಾರಿ ಅಧೀಕ್ಷಕರ ಹುದ್ದೆಯನ್ನು 
ಸಬ್‌ಇನ್‌ಪೆಕ್ಟರ್‌ ಹುದ್ದೆಯನ್ನು ಯಾವ |ಹಾಗೂ 51 ಡಿಪೋಗಳಿಗೆ ಅಬಕಾರಿ ನಿರೀಕ್ಷಕರ 
ಕಾಲಮಿತಿಯಲ್ಲಿ ಸೃಜಿಸಲಾಗುವುದು? ಹುದ್ದೆಯನ್ನು ಈಗಾಗಲೇ ಮಂಜೂರು 


ಮಾಡಲಾಗಿರುತ್ತದೆ, ಈ ಹುದ್ದೆಗಳು ಅ ಬಕಾರಿ ಉಪ 
ನಿರೀಕ್ಷಕರಿಗೂ ಮೇಲ್ಪಟ್ಟ ಹುದ್ದೆಗಳಾಗಿರುತ್ತವೆ. 49 
ಡಿಪೋಗಳಿಗೆ ಪ್ರಥಮ ದರ್ಜೆ ಸಹಾಯಕರನ್ನು 
ಹಾಗೂ ಪ್ರತೀ ಡಿಪೋಗಳಿಗೆ ಒಬ್ಬ ಅಬಕಾರಿ ಪೇದೆ 
ಹುದ್ದೆಗಳನ್ನು ಸೃಜನೆ ಮಾಡಲಾಗಿದೆ. ಕೆ ಎಸ್‌ ಬಿ 
ಸಿಎಲ್‌ ನಲ್ಲ ಕಾರ್ಯ ಚಟುವಟಿಕೆಗಳು 


Fs 


Generated irom eOfice by GOPALAIAH K, FD-EXCISE MIN{GK). 


4 


EXCISE MINISTER, FINANCE DEPT.SEC on 2211212021 H:45S AM 


File No. FD/140/ELQ/2021-EXCISE-FINANCE DEPT.SEC (Computer No. 640249) 
TE 2 (Attachment : LC 1160.pdf) 


ಸೀಮಿತವಾಗಿರುವುದರಿಂದ ಪ್ರಸುತ ಮಂಜೂರು | 
ಮಾಡಲಾದ ಹುದ್ದೆಗಳಿಂದಲೇ ಕಾರ್ಯನಿರ್ವಹಣೆ 
ಮಾಡಲಾಗುತ್ತಿದ್ದು, ಕೆ ಎಸ್‌ ಬಿ ಸಿ ಎಲ್‌ 
ಡಿಪೋಗಳಲ್ಲಿನ ಖಾಲಿ ಹುದ್ದೆಗಳನ್ನು ಭರ್ತಿ 
ಮಾಡಲು ಕ್ರಮ ಕೈಗೊಳ್ಳಲಾಗುವುದು. 


Ke y ಹಿಮ ನಿಸ 1 


ಆದ್ದರಿಂದ, ಅಬಕಾರಿ ಸಬ್‌ಇನ್ಸ್‌ ಪೆಕ್ಟರ್‌ ಹುದ್ದೆಯನ್ನು 
ಸೃಜನೆ ಮಾಡುವ ಅವಶ್ಯಕತೆ ಇರುವುದಿಲ್ಲ. 


) 
So ಜೆ ಎಎ] 


(5 ಸೋಪಾಲಯ 
ಅಬಕಾರಿ ಮ 


ಆಇ 140 ಇಎಲ್‌ಕ್ಯೂ 2021 


2 


ienerated from eOffice by GOPALAIAH K. FD-EXCISE MIN{(GK), EXCISE MINISTER, FINANCE DEPT.SEC on 2214212021 0:45 AM 


